ಕರ್ನಾಟಕ ವಿಧಾನ ಪರಿಷತ್‌ 


ಸದಸ್ಯರ ಹೆಸರು ಶೀ ವೈ.ಎಂ.ಸತೀಶ್‌ (ಸ್ಥಳೀಯ ಸಂಸ್ಕೆಗಳ ಇತ 


ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 1320 bg 
ಉತ್ತರಿಸಚೇಕಾದ ದಿನಾಂಕ 08.03.2022 


ಉತ್ತರಿಸಬೇಕಾದ ಸಚಿವರು 


ನಗರಾಭಿವೃದ್ಧಿ ಸಚಿವರು 


ಪ್ರಶ್ನೆ 


ಉತ್ತರ 


"ವಿಜಯನಗರ ಜಿಲ್ಲೆಗಳಲ್ಲಿ 


ಬಳ್ಳಾರಿ ಮತ್ತು 
ನಗರ ಮತ್ತು ಪಟ್ಟಣಗಳಿಗೆ 
ಕಾರ್ಯಗತಗೂಳಿಸಿರುವ 
ಹಾಗೂ 
ಕಾರ್ಯಗತಗೊಳಿಸಲು 
ಉದ್ದೇಶಿಸಿರುವ 
ಕುಡಿಯುವ ನೀರಿನ 
ಯೋಜನೆಗಳು ಯಾವುವು; 
(ಹೆಸರುಗಳೊಂದಿಗೆ ವಿವರ 
ನೀಡುವುದು) 


| ಕೈಗೊಳ್ಳದಂತೆ ಆರ್ಥಿಕ ಇಲಾಖೆಯು ಸೂಚಿಸಿರುವ 


ಬಳ್ಗಾರಿ ಮತ್ತು ವಿಜಯನಗರ ಜಿಲ್ಲೆಗಳಲ್ಲಿ ನಗರ ಮತ್ತು ಪಟ್ಟಿಣಗಳಿಗೆ 
ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ 
ವತಿಯಿಂದ ಕಾರ್ಯಗತಗೊಳಿಸಿರುವ ಹಾಗೂ ಕಾರ್ಯಗತಗೊಳಿಸಲು 
ಉದ್ದೇಶಿಸಿರುವ ಕುಡಿಯುವ ನೀರಿನ ಯೋಜನೆಗಳು ಈ ಕಳಕಂಡಂತಿದೆ: 


ಅ) ಬಳ್ಳಾರಿ ಜಿಲ್ಲೆ:-. 

ಬಳ್ಳಾರಿ ನಗರ: ಅಮೃತ್‌ ಯೋಜನೆಯಡಿ ಬಳ್ಳಾರಿ ನಗರಕ್ಕೆ ನೀರು 
ಸರಬರಾಜು ವ್ಯವಸ್ಥೆ ಕಲ್ಪಿಸುವ ಕಾಮಗಾರಿಯ ಅಂದಾಜು ಮೊತ್ತ 
ಪೂ.7000.00 ಲಕ್ಷಗಳಿಗೆ ಕೈಗೊಂಡಿದ್ದು, ' ಪ್ರಸ್ತುತ ಕಾಮಗಾರಿ 
ಮುಕ್ತಾಯ ಹಂತದಲ್ಲಿರುತ್ತದೆ. 

ಬಳ್ಳಾರಿ ನಗರದ ಬಾಕಿ ಉಳಿದ 15 ವಲಯಗಳಿಗೆ 24X7 ನೀರು 
ಸರಬರಾಜು ಮಾಡುವ ಕಾಮಗಾರಿಯ ವಿವರವಾದ ಅಂದಾಜು 
ಪಟ್ಟಿಯನ್ನು ರೂ.209.64 ಶೊಜಿಗಳಿಗೆ ತಯಾರಿಸಿ, ಆಡಳಿತಾತ್ಮಕ 
ಅನುಮೋದನೆಗಾಗಿ ಸರ್ಕಾರಕ್ಕೆ ಮಂಡಳಿ ವತಿಯಿಂದ ಸಲ್ಲಿಸಲಾಗಿದ್ದು, 
ಸದರಿ' ಪ್ರಸ್ತಾವನೆಯು ಪ್ರಸ್ತುತ. ಸರ್ಕಾರದ ಹಂತದಲ್ಲಿ 
ಪರಿಶೀಲನೆಯಲ್ಲಿದೆ. 
ಸಿರುಗುಷ್ಟ ನಗರ :- ಬಾಗೇವಾಡಿ ಉಪಕಾಲುವೆ ಮೂಲದಿಂದ 
ಸಿರುಗುಪ್ಪ ನಗರಕ್ಕೆ ನೀರು ಸರಬರಾಜು ಯೋಜನೆಯಡಿ 2500 
ಐಖ೦.ಎಲ್‌ ಸಾಮರ್ಥ್ಯದ ಕೆರೆ ನಿರ್ಮಾಣ" ಮಾಡುವ ಕಾಮಗಾರಿಯ 
ಮೂಲ ಅಂದಾಜು ಮೊತ್ತ ರೂ.28.65 ಕೋಟಿಗಳು ಹಾಗೂ ಪರಿಷ್ಕೃತ 
ಅಂದಾಜು ಮೊತ್ತ ರೂ.45.46 ಕೋಟಿಗಳ್ಲ, Turfing and Bc 
ಔanket ಕಾಮಗಾರಿ ಹೊರತುಪಡಿಸಿ ಈರೆ ನಿರ್ಮಾಣ ಕಾಮಗಾರಿ 
ಪೂರ್ಣಗೊಂಡಿರುತ್ತದೆ. 

ಸಿರುಗುಪ್ಪ ನಗರಕ್ಕೆ ನೀರು ಸರಬರಾಜು ಯೋಜನೆಗೆ ಕರ್ನಾಟಕ ನಗರ 
ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ವತಿಯಿಂದ 
ರೂ.9840.00 ಲಕ್ಷಗಳ ಅಂದಾಜು ಪಟ್ಟಿಗೆ ಆಡಳಿತಾತ್ಮಕ 
ಅನುಮೋದನೆಗಾಗಿ ಸರ್ಕಾರಕ್ಕೆ ಸಲ್ಲಿಸಲಾಗಿದ್ದು, ಅನುದಾನದ 
ಕೊರತೆಯಿಂದಾಗಿ ಏಪ್ರಿಲ್‌ 2023 ರವರೆಗೆ ಹೊಸ ಕಾಮಗಾರಿಗಳನ್ನು 


ಹಿನ್ನಲೆಯಲ್ಲಿ 
ಸದ್ಯಕ್ಕೆ ಈ ಕಾಮಗಾರಿಯ ಅಂದಾಜು ಪಟ್ಟಿಗೆ ಆಡಳಿತಾತ್ಮಕ 
ಅನುಮೋದನೆ ನೀಡಲು ಸಾಧ್ಯಬಾಗಿರುವುದಿಲ್ಲ. 
ಜಿಲ್ಲಾ . ಮೈನಿಂಗ್‌ ಫಂಡ್‌ ಕಾಮಗಾರಿಯಡಿ, ಸಿರುಗುಪ್ಪ ಪಟ್ಟಣದ 
ನೀರು ಸರಬರಾಜು ಯೋಜನಯ ಕೆನಾಲ್‌ ಇಂಟೆಕ್‌ಸ್ಟಕ್ಟರ್‌ 
ನಿರ್ಮಾಣ, ಇಂಟೆಕ್‌ವೆಲ್‌ವಿಂದ ಇಂಪೌಂಡಿಂಗ್‌ ರಿಜರವಾಯರ್‌ಗೆ 
ಕೊಳವೆ ಮಾರ್ಗ ಅಳವಡಿಸುವುದು, ಇಂಪೌಂಡಿ೦ಗ್‌ 
ರಿಜರವಾಯರ್‌ನಿಂದ ಜಲಶುದ್ಧೀಕರಣ ಘಟಕದವರೆಗೆ ಡಿ.ಐ ಕಚ್ಚಾ 
ನೀರು ಏರು ಕೊಳವೆ ಮಾರ್ಗ ಒದಗಿಸಿ ಅಳವಡಿಸುವ ಕಾಮಗಾರಿಯ 
ಅಂದಾಜು ಮೊತ್ತ ರೂ.905,00 ಲಕ್ಷಗಳಿಗೆ 
ಅನುಮೋದನೆಯಾಗಿರುತದೆ, ಪ್ರಸ್ತುತ ಕಾಮಗಾರಿ ಪ್ರಗತಿಯಲ್ಲಿರುತ್ತದೆ. 
ಸಂಡೂರು ಪಟ್ಟಣ: 5.18 ಎಂ.ಐಲ್‌.ಡಿ ನೀರು ಸರಬರಾಜು 
ಯೋಜನೆಯನ್ನು 2022 ರಲ್ಲಿ ಕಾರ್ಯಗತಗೊಳಿಸಲಾಗಿದೆ. (ಅಂದಾಜು 


ವೆಚ್ಚ ರೂ.592.23 ಲಕ್ಷಗಳು) 


PU 


ಆ) ವಿಜಯನಗರ ಜಿಲ್ಲೆ 

1) ಹೊಸಪೇಟಿ ನಗರ:- ಅಮೃತ್‌ ಯೋಜನೆಯಡಿ 11.69 
ಎಂ೦.ಎಲ್‌.ಡಿ ಸಾಮರ್ಥ್ಯದ ಸಗಟು ನೀರು ಸರಬರಾಜು ವ್ಯವಸ್ಥೆಯನ್ನು 
2019 ರಲ್ಲಿ ಕಾರ್ಯಗತಗೊಳಿಸಲಾಗಿಡೆ. (ಅಂದಾಜು ವೆಚ್ಚ: 
ರೂ.5200.0೦ ಲಕ್ಷಗಳು) FA | 
ಕಮಲಾಪುರ "ಪಟ್ಟಿಣ:- 4.54 ಎಂ೦.ಎಲ್‌.ಡಿ ವೀರು ಸರಬರಾಜು 
ಯೋಜನೆಯನ್ನು 2003 ರಲ್ಲಿ ಕಾರ್ಯಗತ ಗೊಳಿಸಲಾಗಿದೆ. 
(ಅಂದಾಜು ವೆಚ್ಚ ರೂ.223.80 ಲಕ್ಷಗಳು) 

ಹಗರಿಬೊಮ್ಮನಹಳ್ಳಿ (3.3೦ ಎಂ.ಎಲ್‌.ಡಿ), ಕೂಡ್ಲಿಗಿ (1.93 
ಎಂ.ಎಲ್‌.ಡಿ) ಮತ್ತು ಕೊಟ್ಟೂರು (2.41 ಏಂ.ಐಲ್‌.ಡಿ) ಪಟ್ಟಣಗಳಿಗೆ 
7.65 ಎಂ.ಎಲ್‌.ಡಿ ವೀರು ಸರಬರಾಜು ಯೋಜನೆಯನ್ನು 2007 ರಲ್ಲಿ 
ಕಾರ್ಯಗತಗೊಳಿಸಲಾಗಿದೆ, (ಅಂದಾಜು ವೆಚ್ಚ ರೂ.3591.52 
ಲಕ್ಷಗಳು) ” 


ಹರಪನಹಳ್ಳಿ ಪಟ್ಟಣ:- ಪಟ್ಟಣಕ್ಕೆ 10.75 ಎಂ.ಎಲ್‌.ಡಿ ನೀರು 
ಸರಬರಾಜು ಯೋಜನೆಯನ್ನು 2005 ರಲ್ಲಿ ಕಾರ್ಯಗತ 
ಗೊಳಿಸಲಾಗಿದೆ. (ಅಂದಾಜು ವೆಚಿ ರೂ.1529.89 ಲಕ್ಷಗಳು) 
ಹೂವಿನ ಹಡಗಲಿ:- 10.54 ಎಂ.ಎಲ್‌.ಡಿ ನೀರು ಸರಬರಾಜು 
ಯೋಜನೆಯನ್ನು 2016 ರಲ್ಲಿ ಕಾರ್ಯಗತಗೊಳಿಸಲಾಗಿದೆ. (ಅಂದಾಜು 
ವೆಚ್ಚ : ರೂ.1994.00 ಲಕ್ಷಗಳು) 

ಕೆ.ಯು.ಐ.ಡಿ.ಎಫ್‌.ಸಿ ವತಿಯಿಂದ ಏಷಿಯನ್‌ ಅಭಿವೃದ್ಧಿ ಬ್ಯಾಂಕ್‌ 
ನೆರವಿನ ಉತ್ತರ ರಾಟಕ ನಗರ ವಲಯ ಬಂಡವಾಳ ಹೂಡಿಕಾ 
ಕಾರ್ಯಕುಮ (ಎನ್‌ಕೆಯುಎಸ್‌ಐಪಿ) 

ಏಷಿಯನ್‌ ಅಭಿವೃದ್ದಿ ಬ್ಯಾಕ್‌ ನೆರವಿನ ಉತ್ತರ ಕರ್ನಾಟಕ ನಗರ 
ವಲಯ ಬಂಡವಾಳ ಹೂಡಿಕಾ ಕಾರ್ಯಕುಮ (ಎನ್‌ಕೆಯುಎಸ್‌ಐಪಫಿ) 
ದಡಿ ಬಳ್ಳಾರಿ ಜಿಲ್ಲೆಯ ಬಳ್ಳಾರಿ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ 
ಮತ್ತು ವಿಜಯನಗರ ಜಿಲ್ಲೆಯ ಹೊಸಪೇಟಿ ನಗರಸಭೆ ವ್ಯಾಪ್ತಿಯಲ್ಲಿ 
ಹಮಿಶೊಂಡಿರುವ ಕುಡಿಯುವ ನೀರು ಸರಬರಾಜು ಕಾಮಗಾರಿಗಳ 
ವಿವರವನ್ನು ಅನುಬಂಧ-1 ರಲ್ಲಿ ನೀಡಲಾಗಿದೆ. : 


9 ಪಟ್ಟಣಗಳ ಕುಡಿಯುವ ನೀರಿನ ಯೋಜನೆ ) 
ಪರಿಷ್ಕೃತ ಸರ್ಕಾರಿ ಆದೇಶ ಸಂಖ್ಯೆ: ನಅಇ 14 ಪಿಆರ್‌ಜಿ 2012, 
ದಿನಾ೦ಕ 15.12.2017 ರಲ್ಲಿ ರಾಜ್ಯದ 9 ಪಟ್ಟಣಗಳಿಗೆ ರೂ.205.87 
ಕೋಟಿ ಅಂದಾಜು ವೆಚ್ಚದಲ್ಲಿ ನೀರು ಸರಬರಾಜು ಯೋಜನೆ 
ಅನುಷಾನಕ್ಕೆ ಮಂಜೂರಾತಿ ನೀಡಿದೆ. 

9 ಪಟ್ಟಣಗಳ ಯೋಜನೆಯಡಿಯಲ್ಲಿ ಹಾಲಿ ಇರುವ ಕುಡಿಯುವ ನೀರಿನ 
ಯೋಜನೆಯ ಉನ್ನತೀಕರಣ ಕಾಮಗಾರಿಯನ್ನು ಮುಲ್ಬಿ, ಮುಂಡರಗಿ, 
ಕೊಟ್ಟೂರು, ತೆಕ್ಕಲಕೋಟೆ, ತೆರದಾಳ್‌, ಮಹಾಲಿಂಗಪುರ, ಕಂಪ್ಲಿ, 
ಮುದಗಲ್‌ ಮತ್ತು ಕೆ.ಅರ್‌ ಪೇಟೆ ಪಟ್ಟಿಣಗಳಲ್ಲಿ 
ಅಸುಷ್ಠಾನಗೊಳಿಸಲಾಗುತದೆ. 

ಅವುಗಳಲ್ಲಿ ಬಳ್ಳಾರಿ ಮತ್ತು ವಿಜಯಸಗರ ಜಿಲ್ಲೆಯ ಕಂಖ್ಲಿ, 
ತೆಕ್ಕಲಕೋಟೆ ಮತ್ತು ಕೊಟ್ಟೂರು ಪಟ್ಟಣಗಳಲ್ಲಿ ಕುಡಿಯುವ ನೀರಿನ 
ಯೋಜನೆಗಳನ್ನು ಅನುಷ್ಠಾನಗೊಳಿಸಲಾಗುತ್ತದೆ. ವಿವರಗಳನ್ನು 
ಅಸುಬಂಧ-2 ರಲ್ಲಿ ಲಗತ್ತಿಸಿದೆ. 


ಬ 


ಆ) 


'ಬಳ್ಳಾರಿ ಮತ್ತು ವಿಜಯನಗರ 


ಜಿಲ್ಲೆಗಳಲ್ಲಿ ನಗರ ಮತ್ತು 
ಪಟ್ಟಣಗಳಿಗೆ ಕುಡಿಯುವ 
ನೀರಿನ ಯೋಜನೆಗಳ ಕುರಿತು 
ಡಿ.ಜಿ.ಆರ್‌ ಗಳನ್ನು 
ಸಿದ್ದಪಡಿಸಲಾಗುತ್ತಿದೆಯೇ? 
(ಮಾಹಿತಿ ನೀಡುವುದು) 


ಪ್ರಸ್ತಾವನೆ ಇರುವುದಿಲ್ಲ. 


ಕರ್ನಾಟಿಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ 
ವತಿಯಿಂದ ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲೆಗಳಲ್ಲಿ ನಗರ ಮತ್ತು 
ಪಟ್ಟಣಗಳಿಗೆ ಕುಡಿಯುವ ವೀರಿನ ಯೋಜನೆಗಳ ಕುರಿತು ಮಂಡಳಿ 
ವತಿಯಿಂದ ಡಿ.ಪಿ.ಆರ್‌ಗಳನ್ನು ಸಿದ್ದಪಡಿಸಲಾಗುತ್ತಿರುವ ವಿವರಗಳು 
ಈ ಕೆಳಗಿನಂತಿವೆ, : 

ಅ) ಬಳ್ಳಾರಿ ಜಿಲ್ಲೆ:- | 
ಕುಡುತಿನಿ ಪಟ್ಟಿಣ:-ಕುಡುತಿಃಿ ಪಟ್ಟಿಣಕೆ ನಾರಾಯಣಪುರ 
ಜಲಾಶಯದಿಂದ ಬಳ್ಳಾರಿ ನಗರಕ್ಕೆ ಸರಬರಾಜು ಮಾಡುವ ಕೊಳವೆ 
ಮಾರ್ಗದಿಂದ ಟ್ಯಾಪಿಂಗ್‌ ಮೂಲಕ ಕುಡಿಯುವ ವೀರು ಸರಬರಾಜು 
ವ್ಯವಸ್ಥೆ ಕಲ್ಪಿಸುವುದಕ್ಕೆ ಸರ್ವೆ ಕಾಮಗಾರಿ ಪೂರ್ಣಗೊಂಡಿದ್ದು, 
ಪ್ರಸ್ತುತ ಡಿ.ಪಿ.ಆರ್‌ ತಯಾರಿಸುವ ಹಂತದಲ್ಲಿರುತ್ತದೆ. 
ಸಂಡೂರು ಪಟ್ಟಿಣ:-ಡಿ.ಎಂ.ಎಫ್‌ ಅನುದಾನದಡಿ 
ಜಲಾಶಯದಿಂದ ನೀರು ಸರಬರಾಜು ವ್ಯವಸ್ಥೆ ಕಲ್ಪಿಸಲು 
ತಯಾರಿಸುವ ಹಂತದಲ್ಲಿರುತ್ತದೆ. 

ಕುರೆಕುಪ್ಪ ಪಟ್ಟಣ:- ನೀರು ಸರಬರಾಜು ವಿತರಣಾ ಜಾಲ ವ್ಯವಸ್ಥೆ 
ಕಲ್ಪಿಸಲು ಡಿ.ಪಿ.ಆರ್‌ ತಯಾರಿಸುವ ಕೆಲಸ ಪ್ರಗತಿಯಲ್ಲಿದೆ ಮತ್ತು 
ಗ್ರಾಮೀಣ ನೀರು ಸರಬರಾಜು ಮಂಡಳಿಯಿಂದ ರಾಯಬಸವ 
ಕಾಲುವೆಯಿಂದ ಸಗಟು ವೀರು ಸರಬರಾಜು ಯೋಜನೆಯು 
ಅನುಮೋದನೆ ಹಂತದಲ್ಲಿದೆ. 

ಆ) ವಿಜಯನಗರ ಜಿಲ್ಲೆ 

1. ಕಮಲಾಪುರ ಪಟ್ಟಣ:- ಪವರ್‌ ಕಾಲುವೆಯಿಂದ 
ಸರಬರಾಜು ವ್ಯವಸ್ಥೆ ಕಲ್ಪಿಸಲು 
ಹಂತದಲ್ಲಿರುತ್ತದೆ. 
2. ಮರಿಯಮ್ಮನಹಳ್ಳಿ ಪಟ್ಟಿಣ:- ವೀರು ಸರಬರಾಜು ಮ್ಯವಸ್ಥೆ 
ಕಲ್ಪಿಸಲು ಡಿ.ಪಿ.ಆರ್‌ ತಯಾರಿಸುವ ಹಂತದಲ್ಲಿರುತ್ತದೆ. 
ಕೆ.ಯು.ಐ.ಡಿ.ಎಫ್‌.ಸಿ ವತಿಯಿಂದ ಏಷಿಯನ್‌ ಅಭಿವೃದ್ಧಿ ಬ್ಯಾಕ್‌ 
ನೆರವಿನ' ಉತ್ತರ ಕರ್ನಾಟಕ ನಗರ ವಲಯ ಬಂಡವಾಳ ಹೂಡಿಕಾ 
ಕಾರ್ಯಕ್ರಮ (ಎನ್‌ಕೆಯುಎಸ್‌ಐಪಿ) ಯೋಜನೆಯಡಿ ಎ.ಡಿ.ಬಿ 
ಯಿಂದ ಬರಬೇಕಾಗಿದ್ದ ಡಿಸೇಲಬರ್‌ 


ನಾರಿಹಳ್ಳ 
ಡಿ.ಪಿ.ಆರ್‌ 


ಬೀರು 
ಡಿ.ಪಿ. ಆರ್‌ ತಯಾರಿಸುವ 


ಪೂರ್ಣಗೊಳಿಸಲು ಕ್ರಮವಹಿಸಲಾಗಿದೆ. ಆದುದರಿಂದ ಪುಸ್ತುತ ಈ 
ಯೋಜನೆಯಡಿ ಯಾವುದೇ ಹೊಸ ಡಿ.ಪಿ.ಆರ್‌ ಸಿದ್ದಪಡಸಿಸುವ 


ಸ೦ಖ್ಯೆ: ನಅಇ 42 ಯುಎಂಎ 


Wy 


ಸ್‌ 2022 


MH 


್‌್‌ 


( ಜಾ 
ನಗರಾಭಿವೃದ್ಧಿ ಸಚಿವರು 
(ಬಿಎ. ಬಸವರಾಜ) 

ನಗರಾಭಿವೃದ್ಧಿ ಸಜವರು 


ವಿಧಾನ ಪರಿಷತ್ತು ಪ್ರಶ್ನೆ ಸ 
ಷ್ರ 


ಶ್ನೆ ಸಂಖ್ಯೆ 


ಂಖ್ಯೆ 15(60) ಅನುಬಂಧ -1 


: 152 (1320) 


ಏಷ್ಯನ್‌ ಅಭಿವೃದ್ಧಿ ಬ್ಯಾಂಕ್‌ ನೆರವಿನ “ಉತ್ತರ ಕರ್ನಾಟಕ ನಗರ ವಲಯ ಬಂಡವಾಳ ಹೂಡಿಕಾ ಕಾರ್ಯಕ್ರಮ” ದಡಿ ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲೆಯಲ್ಲಿ ಕೈಗೊಂಡಿರುವ ಕುಡಿಯುವ ನೀರು ಕಾಮಗಾರಿಗಳ ವಿವರ. 


t 


T af ia 
ಪರಿಷ್ಠತ ಗುತ್ತಿಗೆ ಗುತ್ತಿಗೆ 
ಕ್ರ ನಗರ ಸ್ಥಳೀಯ Ne ಗುತ್ತಿಗೆ ಪ್ರಾರಂಭ 3 ಖರ್ಚು ಮೊತ್ತ 
ಜಿಲ ಫಸ ಕಾಮಗಾರಿ ಹೆಸರು ಮೊತ್ತ" | ಗುತ್ತಿಗೆದಾರರ ಹೆಸರು ಕ ಕಾಮಗಾರಿ ವಿರ ಮುಕ್ತಯ |" ಗ ಷರ! 
| R i (ರೂ.ತೋಟಿ) ಸ ದಿನಾಂಕ ¥ 
ಧ್ಯ — ರ್‌ il ಈ ದು ( 
1 ಬಳ ಬಳ್ಳಾರಿ ಸಗಟು ನೀಡ ಸರಬರಾಮ'ವೃವ್ಥ್‌ 4219 |ಮೆ//ಐವಿಆರಸಿವT 2704200 |p ಸ್ಥಾವರ ಸಂಖ್ಯೆ 25.02.3075 | 43 [ನಾಮಗಾರಿ f 
ಸುಧಾರಣೆ (ಪ್ಯಾಕೇಜು-02ಬಿಎಲ್‌ವೈಂಿ]ಎ). ಮತ್ತು ಸಾಯಿ ಸುಧೀರ್‌ ಏರು ಕೊಳವೆ : 14.55 ಕಿಮಿ : ಪೂರ್ಣಗೊಂಡಿದೆ. 
(ಜೆವಿ) ಫ್ಲೋ ಮೀಟರ್‌ : 10 ಸಂಖ್ಯೆ ವಗರಖಾಲಿಕೆಗೆ 
ಹಸ್ತಾಂತರಿಸಲಾಗಿದೆ 
2 ಬಳ್ಳಾರಿ" ]ಬಳ್ಯರ ನಗರದ ಅರಷಪುರ್‌ ಹಾಗಾ 73 ಮಗವವಿಲರಎಲ್‌ 1770.20 |ನಲ ಪದ್ಮಿಕರನ ಗಾರ 7 ECE SIT TRESS 
ಸಂಗನಕಲ್‌ನಲ್ಲಿ ನೀರು ತುದ್ದೀಕರಣ ಘಟಕ ಮತ್ತು ಸಾಯಿ ಸುಧೀರ್‌" | ಎಂಎಲ್‌ಡಿ) ಪೂರ್ಣಗೊಂದಿದೆ. 
ನಿರ್ಮಾಣ ಹಾಗೂ ಸಂಬಂಧಿತ (ಜೆವಿ) ಕಚ್ಛಾ ನೀರು ಏರು ಕೊಳವೆ ಮತ್ತು ಶುದ್ಧ ನಗರಪಾಲಿಕೆಗೆ 
ಕಾಮಗಾರಿಗಳು (ಪ್ಯಾಕೇಜು- ನೀರು ಏರು ಕೊಳವೆ : 15.22 ಕಿಮಿ ಹಸ್ತಾಂತರಿಸಲಾಗಿದೆ. 
02ಬಿಎಲ್‌ವ್ಯೈಿಬಿ). ಫ್ಲೋ ಮೀಟರ್‌ : 6 ಸಂಖ್ಯೆ 
ಬಳ್ಳಾರಿ [Es ನಗರದಲ್ಲಿ ಫೀಡರ್‌'ಮೈನ್‌, 32ST TSS 270420] ಮುಖ್ಯ ಸೊಳ ಮಾರ್ಗ: 283 25.10.2017 3 ಗಾ 
ವಿತರಣ ಜಾಲ, ಎಂ.ಬಿ.ಆರ್‌ ನಿರ್ಮಾಣ ಇನ್‌ ಫ್ರಾಸ್ಪಕ್ಷರ್ಸ್‌ ಪ್ರೈ.ಲಿ. ವಿತರಣಾ ಜಾಲ : 17 ಕಿಮಿ ಪೂರ್ಣಗೊಂಡಿದೆ. ; 
(ಪ್ಯಾಕೇಜು-02ಜಿಎಲ್‌ವೈಂ1ಸಿ). ಬ ಮೇಲೆತ್ತರದ ಜಲಸಂಗ್ರಹಗಾರ : 4 ಸಂಖ್ಯೆ ಪಗರಪಾಲಿಕಿಗೆ 
i ' ಹಸ್ತಾಂತೆ 
ಬಳ್ಳಾರಿ" "]ಪೆಡ್‌'ವಕ್ಗಗೆ ರಸ್ತೆ ವರ್ಣ, ಕಾವಜಗಾರರ 0.5 24.05.2016 |ತೋಕ ಮೂಲ'ಸ್ಥಾವರ್ಕ್‌ ರ್ರ್‌ ನಿರ್ವಾಣ 24.17.2016 05 ಾಮಗಾರಿ 
ಕೊಠಡಿ ನಿರ್ಮಾಣ (ಪ್ಯಾಕೇಜು ಸಂಖ್ಯೆ ಮತ್ತು ಕಾವಲುಗಾರರ ಕೊಠಡಿ. ಪೂರ್ಣಗೊಂಡಿದೆ. 
02ಬಎಲ್‌ವೈರಿ!ಡಿ) ನಗರಪಾಲಿಕೆಗೆ 
ಹಸ್ತಾಂತರಿಸಲಾಗಿದೆ. 
ಬಳ್ಳಾರಿ [ನೀರು'ಸರಟರಾಜು -'ಪೋಕಾ ಡೆಡ್‌ ಪ್‌] 35 ಸದ್ದರಾಮಣ್ಣ 01012016 |ಪನಕಾ ಮೂಲ ಸ್ಥಾವರ ಕಾಂಪೌರಡು 30.06.2016 7 0.55 [ಕಾಮಗಾರಿ 
ಹತ್ತಿರ ತಡೆ ಗೋಡೆ ಮತ್ತು ಪೈಪ್‌ ಗೋಡೆ ಮತ್ತು ಪೈಪ್‌ ಕಿರು ಸೇತುವೆ ನಿರ್ಮಾಣ p ಪೂರ್ಣಗೊಂಡಿದೆ. 
ಕಲ್‌ವರ್ಟ್‌ ನಿರ್ಮಾಣ (ಪ್ಯಾಕೇಜು ಸಂಖ್ಯೆ ನಗರಹಾಲಿಕೆಗೆ 
02ಬಿಎಲ್‌ವೈಂ1ಇ) ಹಸ್ತಾಂತರಿಸಲಾಗಿದೆ. 
Wi 


Page 1of3 


Pe 


ಪರಿಷ್ಠತ ಗುತ್ತಿಗೆ ಗುತ್ತಿಗೆ § 
ಪ 4 
ಜಲ್ಲೆ ನಗರ ಸ್ಪರೀಯ ಕಾಮಗಾರಿ ಹೆಸರು ಸೊ | ಗುತ್ತಿಗೆದಾರರ ಪಸರ: |ರ3 ಪನಂಭ ಕಾಮಗಾರಿ ವಿಷರ ಮುಕ್ತಾಯದ' | ನರ್ಜೌ ಮೊತ್ತ 
ಕಾ ಸಂಸ್ಥೆ ಬ N ‘ ದಿನಾಂಕ - ವ್‌ (ರೂ. ಕೋಟಿ) 4 
ಸ ಇ? (ಮೂ.ಕೋಟಿ) 4 K ದಿನಾಂಕ 
4 ‘ \ 
EN — ಬಳ್ಳಾರಿ ಬಳ್ಳಾರಿ ನಗರದಲ್ಲಿ ನೀರು ಸರಬರಾಜು 1.72 'ಮೆ/ಅಯ್ಯಪ್ಪೆ ಇನ್ಲಾ ೫3 ನರತತ ಜಲ ಶುದ್ಧೀಕರಣಗಾರ ಹತ್ತಿರ ಶುದ್ಧ 28.12.2016 1.72 ಕಾಮಗಾರಿ 
“lt ಸುದಾರಣೆ- ಟ್ರೆಂಚ್‌ ಲೆಸ್‌ ತಂತ್ರಜ್ಞಾನದ ಪ್ರಾಜೆಕ್ಷಸ್‌ ಪ್ರೈ.€ ಏರು ಕೊಳವೆ ಅಳವಡಿಸಲು ರೈಲ್ವೇ ಕ್ರಾಸಿಂಗ್‌ ಪೂರ್ಣಗೊಂಡಿದೆ. 
y 1067 ಎಂಎಂ ಎಂಎಸ್‌ ಪೈಪ್‌ ಅನ್ನು 150 ಮಾಡಲು ಕಂದಕ ರಹಿತ ಕಾಮಗಾರ ' " |ನಗರಪಾಲಿಕೆಗೆ 
: ಎಂಎಂ ಡೆಯಾ ಎಂಎಸ್‌ ಪೈಪ್‌. ರೈಲ್ವೇ ಹಸ್ತಾಂತರಿಸಲಾಗಿದೆ. 
ಹ ಲೈನ್‌ ಅಡ್ಡಲಾಗಿ ಆಲಿಷುರ್‌ ನೀರು ’ 
y ಶುದ್ಧೀಕರಣ ಘಟಕದ ಹತ್ತಿರ 85.30 ಮೀ . 
ನ j ಪೈಪ್‌ ಅಳವಡಿಕೆ (ಪ್ಯಾಕೇಜು ಸಂಖ್ಯೆ 
02ಜಿಎಲ್‌ವೈಂಿ1ಎಫ್‌) 
7] ಬ್ಯಾರಿ ಲ್ಲಿ ನೀರು ಫುದ್ಧೀಕರಣ ₹32 ಪು/ನಂ ಕರೇಂದ್ರ ಸ 730720 [ಸಂಗತ್‌ ನಲಪುದ್ಧನರಣಗಾರದ್ದ ರಸ್ತೆ 25012017 037” ಕಾಮೆಗಾರಿ 
_ ಳೆ ಮಾರ್ಗ ನಿರ್ಮಾಣ, ಮಾರ್ಗ. ಕಾಂಪೌಂಡ್‌ ಗೋಡೆ, ಕಾವಲುಗಾರರ R ಪೂರ್ಣಗೊಂಡಿದೆ. 
ರ ಕೊಠಡಿ ಮತ್ತು ಶೌಚಾಲಯ ಕೊಠಡಿ ಮತ್ತು ಶೌಜಾಲಯ ನಿರ್ಮಿಸುವ ನಗರಪಾಲಿಕೆಗೆ 
ನಿರ್ಮಾಣ (ಪ್ಯಾಕೇಜು ಸಂಖ್ಯೆ ಕಾಮಗಾರಿ ಹಸ್ತಾಂತರಿಸಲಾಗಿದೆ. 
ಸ 02ಜಿಎಲ್‌ವ್ಯೈಂಿ!ಜಿ) £ 
1 # * [3 
¥ : ಮ್‌ 
8 ಬಳ್ಳಾರಿ 24/1 ವಿರಂತರ ನೀರು ಸರಬರಾಜು 74.18 ಮೆ/ನಸ್‌ವಿಎಂಎಲ್‌ 31.01.2015 ಮುಖ್ಯ ಕೊಳವೆ ಮಾರ್ಗ : 0.88 ಕಿಮಿ - 52.97 ಕಾಮಗಾರಿ ಪ್ರಗತಿಯಲ್ಲಿದೆ. 
ಕಾಮಗಾರಿ (ಪ್ಯಾಕೇಜು-04ಬಿಎಲ್‌ವೈ01. - K ಇನ್‌ಫಾಸ್ಥಕ್ಷರ್ಸ್‌ ಪ್ರೈ.ಲಿ. ವಿತರಣಾ ಚಾಲ : 475.00 ಕಿಮಿ ಉಳಿದ 15 ವಲಯ 
ಮನೆಗಳಿಗೆ ನಳ ಸಂಪರ್ಕ :52169 ಸಂಖ್ಯೆ (28 KUWS&DB 
ವಲಯಗಳಿಗೆ) ವತಿಯಿಂದ 
ಪ ುಪಿಸಲಾಗಿದೆ. 
fs [] ವಿಜಯನಗರ ಹೊಸಪೇಟಿ ]ಪೊಸಪೌಟಿ ನಗರಸಭೆಯಕ್ಷ ನೀರು 525 ಮಿ/ಸಾಯಿ ಸುಧೀರ್‌ 1003.20 ವಿತರಣಾ ಜಾಲ '12785 ಮ 37.12.2015 1524 [ಕಾಮಗಾರಿ 
a ಸರಬರಾಜು ಸುಧಾರಣೆ (ಪ್ಯಾಕೇಜು- ಇನ್‌ಫಾಸ್ಟಕ್ಸರ್ಸ್‌ ಪ್ರೈಲಿ ಮೇಲೆತ್ತ್ರರದ ಜಲಾಶಯ : 3 ಸಂಖ್ಯೆ _ ಪೂರ್ಣಗೊಂಡಿದೆ. 
i 01ಹೆಚ್‌ಪಿಟ01). > ; |. [ನೆಲ ಮಟ್ಟಡ ಜಲಾಶಯ : | ಸಂಖ್ಯೆ ನಗರಸಭೆಗೆ 
4 ” " ಜಲ ಶುದ್ಧೀಕರಣಗಾರ : 1 ಸಂಖ್ಯೆ (9 ಹಸ್ತಾಂತರಿಸಲಾಗಿದೆ. 
f ಎಂಎಲ್‌ಡಿ) 
| ಎಲ್ಪಟ್ರೋ ಮೆಕ್ಕಾನಿಕಲ್‌ ಉಪಕರಣಗಳು 
ಎ 
i 
ಕ ರ ಗ ನನಲ ಗಳು ಳಳ ಸ ನ ಹಿ ನ, ಆತಮನ: ಆಮ್‌ ಸಾತಕ ಳಾ Ko a 


- Page2 of 3. 


2 
—— 
f ಪರಿಷ್ಠತ ಗುತಿಗೆ P | ಗುತ್ತಿಗೆ 
i ನಗರ ಸ್ಥಳೀಯ ರಣ್ಯಾತಿ ಗುತ್ತ ತ; ರ್ಕು ಮೊ 
ಜಿಲ್ಲೆ! ಸ್ಯ ಕಾಮಗಾರಿ ಹೆಸರು ಮೊತ್ತ ಗುತ್ತಿಗೆವಾರರ ಹೆಸರು [ಸಿಗೆ ಪ್ರಾರಂಭ ಕಾಮಗಾರಿ ವಿವರ ಮುಕ್ತಾಯದ | ಸಖಿ ಮೊತ್ತ ಷರ ' 
- ಸಂಸ್ಥೆ KN ಈ ದಿನಾಂಕ 3 (ರೂ.ಕೋಟಿ) 
4 (ರೂ.ಕೋಟಿ) ದಿನಾಂಕ 
- T A > 
ಹೊಸಪ 77 ನಾನಾ ಸರಬರಾಜು S41 TS TES ಹಾಳವೌಮಾರ್ಗ 38 ಮ 5 45.1 [ಕಾಮಗಾರಿ ಪತಿಯಲ್ಷಡೆ 
ಕಾಮಗಾರಿ (ಪ್ಯಾಕೇಜು-04ಹೆಚ್‌ಪಟ01) ಇನ್‌ಫ್ರಾಸ್ಟಕ್ಷರ್ಸ್‌ ಪ್ರೈ.ಲಿ. 600 ಎಂಎಂ ಡಿಐ ಕೆ-7 ಕೊಳವೆ : 3.95 
ಕಿಮಿ | ; 
) ವಿತರಣಾ ಜಾಲ: 239.48 ಕಿಮಿ 
ಮನೆಗಳಿಗೆ ನಳ ಸಂಪರ್ಕ: 42705 ಸಂಖ್ಯೆ 
| 1 1 | I } Ik ಹ 


| elf 1 
Page 3of 3 ಮ: 


ಅನುಬಂಧ - 2 
ಕಾಮಗಾರಿಯ ! ಟೆಂಡರ್‌ ' | ಆರ್ಥಿಕ ಪ್ರಗತಿ 
ಕ್ರ. = : ಭೌತಿಕ | 
ಪಟ್ಟಣಗಳ ಗುತ್ತಿಗೆ ಮೊತ್ತ ಗುತ್ತಿಗೆ ಮುಕ್ತಾಯ ಫೆಭ್ರವರಿ 2022ರ 
ಸಂ: .ಜಲ್ಲೆ | ಗತಿ ಕಾಮಗಾರಿಗಳ ವಿವರ 
ರ್‌ ರ್ನ ಹೆಸರು "ಥೂ. ನೀಡಿದ "ದಿನಾಂಕ ಪ ಅಂತ್ಯದವರೆಗೆ 
ಕೋಟಿಗಳಲ್ಲಿ) ದಿನಾಂಕ 1%) (ರೂ. ಕೋಟಿಗಳಲ್ಲಿ)" 
1 | ಬಳ್ಳಾರಿ ಕಂಪ್ಲಿ 23.19 13.03.201 | 31.10.2020 100% 22.54 ಕಾಮಗಾರಿ 
ಪೂರ್ಣಗೊಂಡಿದೆ. 
2 | ಬಳ್ಳಾರಿ ತೆಕ್ಕಲಕೋಟೆ Ir 08.03.201 | 30.06.2022 | 48% 8.16 ಪ್ರಗತಿಯಲ್ಲಿರುತ್ತದೆ 
8 
3 | ವಿಜಯನಗರ | ಕೊಟ್ಟುರು 13.55 09.03.201 | 31.05.2022 | 42% 5.11 ಪ್ರಗತಿಯಲ್ಲಿರುತ್ತದೆ 
8 
58.47 


J 


